ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕಾವೇರಿ ನೀರಾವರಿ ನಿಗಮದ ವ್ಯಾಪ್ಲಿಯ ನಾಲೆಗಳ ಆಧುನೀಕರಣದ ಬಗ್ಗೆ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು) - 
750 (895) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಾವೇರಿ ನೀರಾವರಿ ನಿಗಮದ ವ್ಯಾಪ್ಲಿಯ ವಿಶ್ವೇಶ್ವರ ನಾಲೆಗಳ ಮಳವಳ್ಳಿ ತಾಲ್ಲೂಕು ಮದ್ದೂರು 
ತಾಲ್ಲೂಕು ಕೊನೆಯ ಬಾಗಗಳಲ್ಲಿ ನಾಲೆಗಳ ಆಧುನೀಕರಣಗಳ ಸಂಬಂಧ ಇದುವರೆವಿಗೂ ಲೈನಿಂಗ್‌ 
ಮಾಡದೆ ಇರುವ ವಿಸೀರ್ಣವೆಷ್ಟು; (ಪುತ್ಯೇಕ ಬಿವರ ನೀಡುವುದು) 


(ಆ) ಈ ಸಂಬಂಧವಾಗಿ ಇದುವರೆವಿಗೂ ಬಿಡುಗಡೆಗೊಳಿಸಿರುವ ಅನುದಾನದ ಮೊತವೆಷ್ಟು; 


(ಇ) ಉಳಿದಿರುವ ಲೈನಿಂಗ್‌ ಕಾಮಗಾರಿಯನ್ನು ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು? 


